ಕರ್ನಾಟಕ ವಿಧಾನ ಪರಿಷತ್ತು 


§ 


ನರಸಾಂಬುದಿ ಕೆರೆಯ ವಿಸ್ತೀರ್ಣ 
ಎಷ್ಟು ಈ ಕೆರೆಯಿಂದ ನೀರಾವರಿಗೆ 


ಒಳಪಡುವ ಕೃಷಿ ಭೂಮಿಯ 
ವಿಸ್ತೀರ್ಣ. ಎಷ್ಟು ಕಳೆದ 8-10 


ವರ್ಷಗಳಿಂದ ನೀರು ತುಂಬದೇ 
ಇರುವ ಈ ಕೆರೆಯ ಸರ್ವೆ ನಡೆಸಿ, 


ಅತಿಕ್ರಮಣವಾಗಿದ್ದಲ್ಲಿ, ಅದನ್ನು 
ತೆರವುಗೊಳಿಸಿ `ಹೂಳು ತೆಗೆದು 


ಏರಿಯನ್ನು ಭದ್ರಪಡಿಸಿ, 
ಕಾಲುವೆಯಿಂದ ಅಥವಾ ಬೇರೆ ಏತ 
ನೀರಾವರಿ ಯೋಜನೆಯಿಂದ ಈ 
ಕೆರೆಗೆ ನೀರು ಹರಿಸಲು ಕ್ಷಮ 
ಜರುಗಿಸಲಾಗುವುದೇ; 


ಮುಗು. 


1. ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ 502 
2. ಸದಸ್ಯರ ಹೆಸರು ಶ್ರೀ ಎಸ್‌.ನಾಗರಾಜು (ಸಂದೇಶ್‌ ನಾಗರಾಜು) 
3. ಉತ್ತರಿಸಬೇಕಾದ ದಿನಾಂಕ 16-09-2021 
$/ ಪ್ರಶ್ನೆಗಳು ಉತ್ತರಗಳು 
]ಸಂಜನೆಗಾಡು ತಪ್ಲಾಪ[ನಂವನಗಾಡ್‌ ಪ್ಲಾಪ್‌ ನಾಂಬುದ ರಹ ನಸಾರ್ಣವು 


150.14 ಹೆ (370.99: ಎಕರೆ) ಇದ್ದು, 213.19 ಎಂ.ಸಿ.ಎಫ್‌.ಟಿ 
ಸಂಗ್ರಹಣಾ ಸಾಮರ್ಥ್ಯ ಹೊಂದಿರುತ್ತದೆ. 


ಸದರಿ ಕೆರೆಯ ಕೃಷಿ ಅಚ್ಚುಕಟ್ಟು ಪ್ರದೇಶವು 32.37 ಹೆಕ್ಟೇರ್‌ 
(80.00 ಎಕರೆ) ಇದ್ದು, ನುಗು ಮೇಲ್ದಂಡೆ ' ನಾಲೆಯ ಅಚ್ಚುಕಟ್ಟಿನ 
ಪ್ರದೇಶದಲ್ಲಿ ಸೇರ್ಪಡೆಯಾಗಿರುತ್ತದೆ. 


ನರಸಾಂಬುದಿ ಕೆರೆಯ ಸರ್ಮೆ ಕಾರ್ಯವನ್ನು ಈಗಾಗಲೇ 
ಕೈಗೊಂಡಿದ್ದು, ಯಾವುದೇ ಅತಿಕ್ರಮಣ ಕಂಡುಬಂದಿರುವುದಿಲ್ಲ. 


ಮುಂದುವರೆದು, ನುಗು ಜಲಾನಯನ ಪ್ರದೇಶದಲ್ಲಿ ನಿರೀಕ್ಷಿತ 
ಮಟ್ಟದಲ್ಲಿ ಮಳೆಯಾಗದೇ ಇರುವುದರಿಂದ, ನಂಜನಗೂಡು 
ತಾಲ್ಲೂಕು ಹೆಗ್ಗಡಹಳ್ಳಿ ಗ್ರಾಮದ ಹತ್ತಿರ ಕಬಿನಿ ನದಿಯಿಂದ 
ನೀರನ್ನು ಎತ್ತಿ ಕುಡಿಯುವ ನೀರಿಗಾಗಿ ನಂಜನಗೂಡು ತಾಲ್ಲೂಕಿನ 
7 ಸಂಖ್ಯೆಯ ಕೆರೆಗಳನ್ನು ತುರಿಬಿಸಲು ಯೋಜಿಸಲಾಗಿದೆ. ಸದರಿ 
ಯೋಜನೆಯಲ್ಲಿ ನರಸಾಂಬುದಿ ಕೆರೆಗೆ ನೀರು ತುಂಬಿಸುವ, 
ಹೂಳು ತೆಗೆಯುವ, ಏರಿ ಮತ್ತು. ಕೋಡಿಗಳನ್ನು 
ಅಭಿವೃದ್ಧಿಪಡಿಸುವ ಕಾಮಗಾರಿಗಳೂ ಸೇರ್ಪಡೆಗೊಂಡಿವೆ. 


ಕಡೆಯು ತುಂಬಿ ಕೋಡಿ 


ಬಿದ್ದಲ್ಲಿ: ಅದರಿಂದ ಮುಂದಿನ 
ನಾಲ್ಕಾರು . ಗ್ರಾಮಗಳ. ಕೆರೆಗಳು 


ಕೂಡಾ ತುಂಬಿ ರೈತಾಪಿ ಜನಗಳಿಗೆ 
ನೀರಾವರಿ ಬೇಸಾಯಕ್ಕೆ ಮತ್ತು -ಜನ 
ಜಾನುವಾರುಗಳಿಗೆ ಕುಡಿಯುವ 


ನೀರಿಗೆ ಅನುಕೂಲವಾಗುವುದರಿಂದ:|' 


ಈ ಬಗ್ಗೆ ಶೀಘ್ರ ಗಮನಹರಿಸಿ ಕ್ರಮ 
ಜರುಗಿಸಲಾಗುವುದೇ? 


ಸದರ ಕಾಮಗಾರಹಯ ರೂ.80.00 ಕೋಟಿ ಮೊತ್ತದ ಅಂದಾಜಿಗೆ 
ಈಗಾಗಲೇ ದಿನಾಂಕ:01-07-2021] ರ ಸರ್ಕಾರಿ ಆದೇಶದಲ್ಲಿ 
ಆಡಳಿತಾತ್ಮಕ ಅನುಮೋದನೆ ನೀಡಿದ್ದು, ಕಾವೇರಿ ನೀರಾವರಿ 
ನಿಗಮದಲ್ಲಿ ಟೆಂಡರ್‌ ಪ್ರಕ್ರಿಯೆ ಜಾರಿಯಲ್ಲಿದೆ. 


ಸಂಖ್ಛೌಜಸಂಇ 143 ಎನ್‌ಎಲ್‌ಎ 2021 


ರ ಮ್‌ . 
(ಗೋವ್ರಿಂಹ್‌” ಎಂ. ಕಾರಜೋಳ) 
" ಜಲಸಂಪನ್ಮೂಲ ಸಚಿವರು 


